ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಹದಿನಾಲ್ಕನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾ೦ಕ 09ನೇ ಜೂನ್‌, 2017 
(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ನ ಐದನೇ ಪಟ್ಟಿ 


ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟಿ 


2. ವಿತ್ತೀಯ ಕಾರ್ಯಕಲಾಪಗಳು 


2017-18ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ :- 


ಬೇಡಿಕೆ ಸಂಖ್ಯೆ | ಬೇಡಿಕೆಯ ಹೆಸರು 

01 ಕೃಷಿ ಮತ್ತು ತೋಟಗಾರಿಕೆ 

02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

03 ಆರ್ಥಿಕ | 

04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
105 ಒಳಾಡಳಿತೆ ಮತ್ತು ಸಾರಿಗೆ 
706 |ಮೂಲಭಧೂತ ಸರ ಅಭಿವೈದ್ಧಿ 

07 ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತಿ ರಾಜ್‌ 


೬:2 


08 


09 
12 


ಅರಣ್ಯ, ಜೀವಿ ಶಾಸ ಮತು ಪರಿಸರ 
ಮ ದು 
ಸಹಕಾರ 


ಮಹಳಾ ಮತ್ತು ಮಕ್ಕಳ ಅಧವೃದ್ಧ 


ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವಗಳು 
[ ಆಹಾರ ಮತ್ತು ನಾಗರೀಕ ಸರಬರಾಜು 


3 
14 ಕಂದಾಯ 
15 

6 


ಮಾಜಔತಿ ತಂತ್ರಷ್ಠಾನ 
I ವಸತ 
17 
1 
1 


20 ನಾಕೋಪಯೋಗಿ 
1 


22 ಆರ ಗ್ಯ ಮತ್ತು ಕುಟುಂಬ ಕಲ್ಯಾಣ 
3 


2 ಕಾರ್ಮಿಕ ಮತ್ತು ಕ ಶಲ್ಕ ಅಭಿವೃದ್ಧಿ 
ಇಂಧನ 


24 
25 [ಕನ್ನಡ ಮತ್ತು ಸಂಸ್ಕೃತ 
ಕ 
7 
8 


2 ಯೋಜನ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
2 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚ 


3. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ಸದ 


ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಗೋವಿಂದ ಎಂ. 
ಕಾರಜೋಳ ಇವರುಗಳು - ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಮತ್ತು ಅವರುಗಳಿಗೆ 
ಆಗಿರುವ ಅನ್ಯಾಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


-3:- 


4. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಎಂ. ರಾಜಣ್ಣ ಇವರು - ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ 
ಇಲಾಖೆಯಿಂದ ನಡೆಯುತ್ತಿರುವ ಕಳಪೆ ಕಾಮಗಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ 
ಉ೦ಟುಮಾಡುತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಇವರು - ಮೈಸೂರು ಜಿಲ್ಲೆ, ಕೆ.ಆರ್‌. ನಗರದ ಬೇರ್ಯ ಗ್ರಾಮದ ಉಪ 
ಪೊಲೀಸ್‌ ಠಾಣೆಯನ್ನು ಮೇಲ್ದರ್ಜೆಗೇರಿಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀಯುತರುಗಳಾದ ಸಿ.ಎನ್‌. ಬಾಲಕೃಷ್ಣ, ಹೆಚ್‌. ಕೆ ಕುಮಾರಸ್ವಾಮಿ, ಹೆಚ್‌.ಎಸ್‌. ಪ್ರಕಾಶ್‌ ಮತ್ತು 
ಹೆಚ್‌.ಡಿ. ರೇವಣ್ಣ ಇವರುಗಳು - ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ . ಶೆಟ್ಟಿಹಳ್ಳಿ ಗ್ರಾಮದಲ್ಲಿರುವ 
ಸುಸಜ್ಜಿತ ಹಾಲು” ಸಂಸ್ಕ ಸ್ಮರಣೆ ಮತ್ತು ಪರಿವರ್ತನೆ ಘಟಕಕ್ಕೆ ನಂದಿನಿ. ಹೈಟೆಕ್‌ ಪ್ರಾಡಕ್ಟ್‌ ಹೆಸರಿನಲ್ಲಿ 
ಸಂಪೂರ್ಣ ಆಟೋಮೇಷನ್‌ ವ್ಯವಸ್ಥೆ ಕಲ್ಪಿಸಿರುವ ಹಾಲಿನ ಘಟಕಕ್ಕೆ ವಿದ್ಯುತ್‌ ಸರಬರಾಜು 
ಮಾಡದಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಸ ಸಚಿವರ ಗಮನ 
ಸೆಳೆಯುವುದು. 


. ಡಾ| ಕೆ. ಸುಧಾಕರ್‌ ಇವರು - ಚಿಕ್ಕಾಬಳ್ಳಾಪುರ ತಾಲ್ಲೂಕಿನಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ 
ಅಲಂಕಾರಿಕ ಶಿಲಾ ಗಣಿಗಾರಿಕೆಯ ಪ್ರಕರಣಗಳನ್ನು ಸಿ.ಐ.ಡಿ.ಗೆ ವಹಿಸುವ ಬಗ್ಗೆ ಮಾನ್ಯ ಗಣಿ 
ಮತ್ತು ಭೂ ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಟಿ. ರವಿ ಇವರು - ರಾಜ್ಯದಲ್ಲಿ ಎಸ್‌.ಸಿ/ಎಸ್‌.ಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್‌ ಪಾಸ್‌ 
ಭಾಗ್ಯವನ್ನು ನೀಡಿದಂತೆ ಎಲ್ಲಾ ವರ್ಗದ ಬಡ ಮಕ್ಕಳಿಗೆ ಈ ಯೋಜನೆಯನ್ನು ವಿಸ್ತರಿಸುವ ಬಗ್ಗೆ 


ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಯು.ಬಿ. ಬಣಕಾರ್‌ ಇವರು - ಹಾವೇರಿ ಜಿಲ್ಲೆಯಲ್ಲಿ ಏಪ್ರಿಲ್‌ ಮತ್ತು ಮೇ ತಿಂಗಳಿನಲ್ಲಿ ಭಾರಿ 
ಮಳೆಯಿಂದಾಗಿ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಜೆ.ಆರ್‌. ಲೋಬೋ ಇವರು - ಕರಾವಳಿ ಪ್ರದೇಶದ ಸಮುದ್ರದಲ್ಲಿ ನಡೆಯುವ 
ಅಪಘಾತಗಳಿಂದ ರಕ್ಷಣೆ ಮಾಡಲು ಸೂಕ್ತ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ನಾರ ಸಜಿವರ ಗಮನ ಸೆಳೆಯುವುದು. 


ಇಡೆ 


-14:- 


8. ಶ್ರೀ ಎಂ.ಟಿ. ಕೃಷ್ಣಪ್ಪ ಇವರು - ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿ ಕೆ.ಯು.ಡಬ್ಲ್ಯೂ.ಎಸ್‌ 
ಅಂಡ್‌ ಡಿ.ಬಿ. ವತಿಯಿ೦ದ ನಡೆದಿರುವ ಚರಂಡಿ ಕಾಮಗಾರಿಗಳಲ್ಲಿ ಸೆಪ್ಟಿಕ್‌ ಟ್ಯಾಂಕ್‌ಗೆ ಸಂಪರ್ಕ 
ಕಲ್ಪಿಸಿದ್ದು, ಅದನ್ನು ಮನೆ ಮನೆಗೆ ಸಂಪರ್ಕ ಕಲ್ಪಿಸದಿರುವುದರಿ೦ದ ಸಾರ್ವಜನಿಕರಿಗೆ 
ತೊಂದರೆಯಾಗಿರುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ಹಜ್‌ ಸಚಿವರ ಗಮನ 
ಸೆಳೆಯುವುದು. 


9. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ ಮತ್ತು ಕೆ.ಎಂ. 
ಶಿವಲಿಂಗೇಗೌಡ ಇವರುಗಳು - ಹಾಸನ-ಮೈಸೂರು ರಸ್ತೆಯ ಮಧ್ಯದಲ್ಲಿರುವ ಹಂಗರಹಳ್ಳಿ 
ಗ್ರಾಮದ ಕಸ್ತೂರಿ ಬಾ ವಸತಿ ಶಾಲೆಯಲ್ಲಿ ಪದವಿ ಪೂರ್ವ ತರಗತಿಗಳನ್ನು ಆರ೦ಭಿಸಲು ಅವಶ್ಯಕ 
ಬೋಧಕ/ಬೋಧಕೇತರ ಸಿಬ್ಬಂದಿಯ ಹುದ್ದೆಗಳೊಂದಿಗೆ ಮಂಜೂರು ಮಾಡುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಸಿ.ಎನ್‌. ಬಾಲಕೃಷ್ಣ ಮತ್ತು ಶ್ರೀ ಹೆಚ್‌.ಡಿ. ರೇವಣ್ಣ ಇವರುಗಳು - ಚನ್ನರಾಯಪಟ್ಟಣ 
ತಾಲ್ಲೂಕಿನ ದಂಡಿಗನಹಳ್ಳಿ ಹೋಬಳಿ ಆನೇಕೆರೆ ಮತ್ತು ಇತರೆ 65 ಗ್ರಾಮಗಳಿಗೆ ಕುಡಿಯುವ 
ನೀರು ಸರಬರಾಜು ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


11. ಶ್ರೀ ಹೆಚ್‌.ಡಿ. ರೇವಣ್ಣ ಮತ್ತು ಶ್ರೀ ಕೆ.ಎಂ. ಶಿವಲಿಂಗೇಗೌಡ ಇವರುಗಳು - ಹಾಸನದ ಶಾಂತಿ 
ಗ್ರಾಮ ಹಾಗೂ ದುದ್ದ ಹೋಬಳಿಯ ಇತರೆ 195 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು 
ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http:// kla.kar.nic.in/assembly/lob/lob.htm 


